ಬ ಕರ್ನಾಟಕ ವಿಧಾನ ಪರಿಷತ್ತು 
ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 168 
ಮಾನ್ಯ ಸದಸ್ಯರ ಹೆಸರು ಶ್ರೀ ಎನ್‌. ರವಿಕುಮಾರ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
“ಉತ್ತರಿಸಬೇಕಾದ ದಿನಾ೦ಕ 14.12.2021 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
cs ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಉತ್ತರ es: 
ಅ) | ಕಳೆದ 3 ವರ್ಷಗಳಲ್ಲಿ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಡಿಯಲ್ಲಿ, | 
| ಐಸಿಡಿಎಸ್‌ ಕೇಂದ್ರ | ಹುಟ್ಟಿದ ದಿನದಿಂದ ಮೊದಲುಗೊಂಡು ಎಲ್ಲಾ | 
| ಸರ್ಕಾರದ ಪುರಸ್ಕೃತ | ಮಕ್ಕಳಿಗೂ 12 ಮಾರಕ ರೋಗಗಳಿಂದ. 
ಯೋಜನೆಯ ಅನ್ವ್ಚ್ವಯ | ತಡೆಯಬಹುದಾದ ಲಸಿಕೆಗಳನ್ನು ನೀಡಲಾಗುತ್ತದೆ. | 
ಎಷ್ಟು ಮಕಳಳಿಗೆ | ಪ್ರಾಥಮಿಕ ಅರೋಗ್ಯ ಕೇಂದ್ರ ಮತ್ತು ಸಮುದಾಯ! 
ಚುಚ್ಚಮದ್ದನ್ನು | ಆರೋಗ್ಯ ಕೇಂದ್ರಗಳಲ್ಲಿ ನಿಯಮಿತವಾಗಿ ಪ್ರತಿ! 
| ನೀಡಲಾಗಿದೆ; ಎಷ್ಟು ಮಕ್ಕಳ | ಗುರುವಾರ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ! 
ಆರೋಗ್ಯ ತಪಾಸಣೆ | ನಡೆಸಲಾಗುತ್ತಿದೆ ಹಾಗೂ ತಾಲ್ಲೂಕು ಆಸ್ಪತ್ರೆ ಮತ್ತು ' 
ನಡೆಸಲಾಗಿದೆ; ಜಿಲ್ಲಾಆಸ್ಪತ್ರೆಗಳಲ್ಲಿ ಪ್ರತಿ ದಿನ ಸಾರ್ವತಿಕ ಲಸಿಕಾ. 
(ಜಿಲ್ಲಾವಾರು ಮಾಹಿತಿ | ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದಲ್ಲದೇ , 
| ನೀಡುವುದು). 


ಈಟಿವಿ ಮಾ ಔಟ್‌ ರೀಚ್‌ ಲಸಿಕಾ 


2018-19, 2019-20, 2010-21 ಮತ್ತು 2021-22ನೇ | 
ಸಾಲಿನ (ಅಕ್ಸ್ಕೋಬರ್‌-21ರವರೆಗೆ) ಸಂಪೂರ್ಣ 
ಲಸಿಕಾಕರಣದ ಪರಿಯನ್ನು ಅನಮುಬಂ೦ಧ- -01ರಲ್ಲಿ 
ನೀಡಲಾಗಿದೆ. 


ಆರೋಗ್ಯ ಇಲಾಖೆಯ ರಾಷ್ಟೀಯ ಆರೋಗ್ಯ. 
ಅಭಿಯಾನದ ರಾಷ್ಟೀಯ ಬಾಲ ಸ್ವಾಸ್ಥ್ಯ ! 


ಕಾರ್ಯಕ್ರಮದಡಿಯಲ್ಲಿ 2019-20, 2020-21 ಮತ್ತು | 


2021-22ನೇ ಸಾಲಿನಲ್ಲಿ (ಅಕ್ಕೋಬರ್‌-21ರವದೆಗೆ) 

0-6ವರ್ಷದೊಳಗಿನ ಮಕ್ಕಳ ಆರೋಗ್ಯ | 
ತಪಾಸಣೆಯನ್ನು ನಡೆಸಿದ ವರದಿಯನ್ನು 
ಅನುಬಂಧ-02ರಲ್ಲಿ ನೀಡಲಾಗಿದೆ. | 


